ಮಾ ನ್‌ ಈ - 
FE ಕರ್ನಾಟಕ ವಿಧಾನ ಪರಿಷತ್ತು. 


ಚಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
23/03/2020 


ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು 


! ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


ಬ್ರೀಮ್ಸ್‌ ಕಾಲೇಜಿನಲ್ಲಿ ನಡೆದಿದೆ 
ಎನ್ನಲಾದ ರೂ.18.00 ಕೋಟಿ 
ಅವ್ಯವಹಾರ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ. 
ಬಂದಿದ್ದಲ್ಲಿ, ಯಾರ ಯಾರ ಮೇಲೆ 
ಯಾವ ರೀತಿಯ ಕ್ರಮ 
ಕೈಗೊಳ್ಳಲಾಗಿದೆ? 


ಬಂದಿದೆ. 


ಬೀದರ್‌ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಖರೀದಿ, ಸಿಬ್ಬಂದಿ 
ನೇಮಕ ಮತ್ತು ಇತರೆ ಕಾಮಗಾರಿ, ಖರೀದಿಗಳಲ್ಲಿ ಸುಮಾರು 
ರೂ.18.00 ಕೋಟಿಗಳ ಹಣದ ಅವ್ಯವಹಾರ ನಡೆದಿರುವುದಾಗಿ 
ಭ್ರಷ್ಟಾಚಾರ ' ನಿಗ್ರಹೆದಳದಲ್ಲಿ ದೂರು ದಾಖಲಾದ ಹಿನ್ನೆಲೆಯಲ್ಲಿ, 
ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 122 ಎಂಎಸ್‌ಎಫ್‌ 2016, 
ದಿನಾಂಕ;29-06-2018 ರನ್ವಯ ಈ ಕೆಳಕಂಡ ಸಿಬ್ಬಂದಿಗಳ 
ವಿರುದ್ಧ ಮೊಕದ್ದಮೆ ದಾಖಲಿಸಿ ತನಿಖೆ ಕೈಗೊಳ್ಳಲು ಭ್ರಷ್ಟಾಚಾರ 
ನಿಗ್ರಹದಳಕ್ಕೆ ಅಭಿಯೋಜನಾ ಮಂಜೂರಾತಿ 
ನೀಡಲಾಗಿರುತ್ತದೆ. 

೬ ಡಾ.ಚನ್ನಣ್ಣ ಸಿ, ಹಿಂದಿನ ನಿರ್ದೇಶಕರು, 

2. ಡಾ: ಶಿವಕುಮಾರ್‌ ಶೆಟಕಾರ, ಹಿಂದಿನ ವೈದ್ಯಕೀಯ ಅಧೀಕ್ಷಕರು. 
3. ಶ್ರೀ ಆಸಂದಸಾಗರ ರೆಡ್ಡಿ, ಹಿಂದಿನ ಸಿ.ಇ.ಓ. ‘ 
4.ಶ್ರೀಮತಿ ಅನುಷಯಾ, ಸಹಾಯಕ ಆಡಳಿತಾಧಿಕಾರಿಗಳು 
5. ಶ್ರೀ ಬಾಬು ಕೋಟೆ, ಕಛೇರಿ ಅಧೀಕ್ಷಕರು. 

6. ಶ್ರೀ ಪ್ರಕಾಶ ಶರಣಪ್ಪ ಮಡಿವಾಳ, ಕಛೇರಿ ಅಧೀಕ್ಷಕರು 
7. ಶ್ರೀ ಪ್ರಕಾಶ ಮಾಳಗೆ, ಪ್ರ.ದ.ಸ 

8. ಶ್ರೀಮತಿ ವರ್ಷ ದೇಶಮುಖ್‌,ಪ್ರ.ದ.ಸ 

9. ಶ್ರೀ ಮಾಚೆ ಕಲ್ಲಪ್ಪ, ನಿವೃತ್ತ ಕಛೇರಿ ಅಧೀಕ್ಷಕರು 

10. ಶ್ರೀ ಶಿವಾಜಿ, ದ್ವಿ.ದ.ಸ. 


ಸದರಿ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು 
ಕೈಗೊಳ್ಳಲು ಶ್ರೀ ನಿಶ್ಚಿತ್‌ ವಿ.ಡಿ. ಆರ್ಥಿಕ ಸಲಹೆಗಾರರು, 
ಕಿದ್ಧಾಯಿ ಸ್ಮಾರಕ ಗಂಥಿ ಸಂಸ್ಥೆ, ಬೆಂಗಳೂರು ಇವರನ್ನು 
ದಿನಾಂಕ; 19/02/2018ರ ಅಧಿಸೂಚನೆಯನ್ವಯ 
ತನಿಖಾಧಿಕಾರಿನ್ನಾಗಿ ನೇಮಿಸಲಾಗಿದ್ದು, ಸದರಿ 


ಣಿ 
ಣ್ನ್ನ' ‘ 
4° 


ey ' A 


"| ತನಿಖೆ. ಕೈಗೊಂಡು ದಿನಾಂಕ:19/06/2018ರಂದ ಸರ್ಕಾರಕ್ಕೆ 
ತನಿಖಾ ವರದಿಯನ್ನು ಸಲ್ಲಿಸಿರುತ್ತಾರೆ. ಸದರಿಯವರ 
-ಪಠದಿಯನ್ನು -ಪರಿಶೀಲಿಸಿದ ನಂತರ ಸರ್ಕಾರದ. ವತಿಯಿಂದ. 
ದಿನಾಂಕ: ೦4/೦8/2018 ರಂದು ಈ ಕೆಳಕಂಡ ಆರೋಪಿತ 
ಅಧಿಕಾರಿ/ನೌಕರರಿಗೆ ದೋಷಾರೋಪಣಾ ಪಟ್ಟಿ ಜಾರಿ 
ಮಾಡಲಾಗಿರುತ್ತದೆ. 


ಕ್ರ.ಸಂ ಅಧಿಕಾರಿ/ಸಿಬ್ಬಂದಿ ಹೆಸರು 

1 ಡಾ:ಸಿ ಚನ್ನಣ್ಣ- ನಿರ್ದೇಶಕರು 

2 ಶ್ರೀ ಆನಂದಸಾಗರ ರೆಡ್ಡಿ, ಮುಖ್ಯ 
ಆಡಳಿತಾಧಿಕಾರಿ 

]3 ಡಾ:ಶಿವಕುಮಾರ್‌ ಶೆಟಕಾರ, ಹಿಂದಿನ 
ವೈದ್ಯ ಅಧೀಕ್ಷಕರು 

- 14 ಶ್ರೀಮತಿ ಅನುಷಯಾ, ಸಹಾಯಕ 
ಆಡಳಿತಾಧಿಕಾರಿ 3 £] 
53 ಪ್ರಕಾಶ ಕರಣಪ್ಠಾ ಮಡಿವಾಳ ಕಛೇರಿ 

- | ಅಧೀಕ್ಷಕರು 

|S ಶ್ರೀ ಬಾಬು ಕೋಟಿ- ಕಛೇರಿ ಅಧಿಕ್ಷಕರು 
7 | ಶ್ರೀ ಪ್ರಕಾಶ ಮಾಳಗೆ- ಪ್ರಥಮ ದರ್ಜೆ | 
ಸಹಾಯಕರು 

8 ಶ್ರೀಮತಿ ವರ್ಷಾ, ಪ್ರಥಮ ದರ್ಜೆ 
ಸಹಾಯಕರು' 


ಇದಕ್ಕೆ ಪ್ರತ್ಯುತ್ತರವಾಗಿ ಆರೋಪಿತ ಸಿಬ್ಬಂದಿಗಳು 
ಸಲ್ಲಿಸಿರುವ  ಸಮಜಾಯಿಷಿಗಳನ್ನು ಪರಿಶೀಲಿಸಲಾಗುತ್ತಿದೆ. 
- | ಅಲ್ಲದೇ -ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳನ್ನು 
ಹೊರತುಪಡಿಸಿ, ಇತರೆ ಇಲಾಖೆಯ ಅಧಿಕಾರಿ/ಸಿಬ್ಬಂದಿಗಳ 
:| ವಿರುದ್ಧ . ಇಲಾಖಾ ವಿಚಾರಣೆ ನಡೆಸಲು ಸದರಿಯವರುಗಳ 
'ಮಾತೃ' ಇಲಾಖೆಗಳಾದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
| ಇಲಾಖೆ ಮತ್ತು ಯೋಜನಾ ಇಲಾಖೆಯ ಸಹಮತಿ ಕೋರಿ 
ಪತ್ರಗಳನ್ನು, ಅದಕ್ಕೆ ಮುಂದುವರೆದಂತೆ ನೆನಪೋಗಳನ್ನು 
"| ಬರೆಯಲಾಗಿದ್ದು, ಸದರಿ . ಇಲಾಖೆಗಳಿಂದ ಸಹಮತಿ 
5 ಸ್ವೀಕೃತವಾದ ನಂತರದಲ್ಲಿ ಇಲಾಖಾ ವಿಚಾರಣೆ ನಡೆಸುವ 
p oo A ನ ಕುರಿತು ಕ್ರಮವಹಿಸಲಾಗುವುದು. 

ಸಂಸ್ಥೆಯ ಹಿಂದಿನ ನಿರ್ದೇಶಕರಾದ ಡಾ.ಸಿ ಚೆನ್ನಣ್ಣ 


"| ಇವರನ್ನು ಇವರ ಮಾತೃ ಸಂಸ್ಥೆಯಾದ ವಿಜಯನಗರ 
ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಹಿಂದಿರುಗಿಸಲಾಗಿದೆ. 


Ee 


| ಸಂಸ್ಥೆಯ ಹಂ5ನ ಮ್ಯ್ಯೂ ಇಡ್‌ತಾನನಾಕಯಾಗಡ್ಡ ಸ್ರೀ 
| 3 ಅನಂದಸಾಗರ ರೆಡ್ಡಿ ಇವರು ವಯೋನಿವೃತ್ತಿ ಹೊಂದಿದ್ದು, 
ಸದರಿಯವರ ವಿರುದ್ಧ ವಿಚಾರಣೆ ಕೈಗೊಳ್ಳಲು ಇವರ ಮಾತೃ 


ಇಲಾಖೆಯಾದ ಯೋಜನಾ ಇಲಾಖೆಯಿಂದ ಸಹಮತಿ 
ಕೋರಲಾಗಿದೆ. 


ಇನ್ನುಳಿದಂತೆ, ಈ ಕೆಳಕಂಡ ನೌಕರರುಗಳು ಮೂಲತಃ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನೌಕರರಾಗಿದ್ದು 
ಇವರುಗಳನ್ನು ಮಾತೃ ಇಲಾಖೆಗೆ ಹಿಂದಿರುಗಿಸಲಾಗಿದೆ. 


ಸಿಬ್ಬಂದಿ ಹೆಸರು ಪದನಾಮ 


ಶ್ರೀಮತಿ ಅನುಷಯಾ ಸಹಾಯಕ 
GF 
[oo 
ಮಡಿವಾಳ , 


5 orcs S355 ವರಾತ 
ಶ್ರೀಪ್ರಕಾಶಮಾಳಗ ಪ್ರಥಮ ದರ್ಟಿ 


ಸಹಾಯಕರು 


ಈ ಪೈಕಿ, ಶ್ರೀ ಪ್ರಕಾಶ ಶರಣಪ್ಪ ಮಡಿವಾಳ ಮತ್ತು ಶ್ರೀ 
ಪ್ರಕಾಶ ಮಾಳಗೆ ಇವರುಗಳು ಸದರಿ ವರ್ಗಾವಣೆ ಆದೇಶಕ್ಕೆ 
ಮಾನ್ಯ ಉಚ್ಛ ನ್ಯಾಯಾಲಯ, ಕಲಬುರ್ಗಿ ಪೀಠ ಇಲ್ಲಿ ರಿಟ್‌ 
ಪಿಟೀಷನ್‌ ಸಂ: 205160-6/2018ರ ಪ್ರಕರಣಗಳನ್ನು 
ದಾಖಲಿಸಿ, ತಡೆಯಾಜ್ಞೆಯನ್ನು ತಂದಿರುವುದರಿಂದ, ಸಂಸ್ಥೆಯ 
ಕರ್ತವ್ಯದಲ್ಲಿ ಮುಂದುವರೆದಿರುತ್ತಾರೆ. ಮಾನ್ಯ 
ನ್ಯಾಯಾಲಯವು ನೀಡಿರುವ ತಡೆಯಾಜ್ಞೆಯನ್ನು 
ತೆರವುಗೊಳಿಸಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 


ಈ ಹಿನ್ನೆಲೆಯಲ್ಲಿ, ಶ್ರೀ ಪ್ರಕಾಶ ಶರಣಪ್ಪ ಮಡಿವಾಳ ಮತ್ತು 
ಶ್ರೀ ಪ್ರಕಾಶ ಮಾಳಗೆ ಇವರುಗಳನ್ನು ಅವರು 
ಕಾರ್ಯನಿರ್ವಹಿಸುತ್ತಿದ್ದ ಶಾಖೆಯಿಂದ ಹಣಕಾಸಿನ 
ವ್ಯವಹಾರವಿಲ್ಲದ ಶಾಖೆಗಳಿಗೆ ಆಂತರಿಕ ಬದಲಾವಣೆ 
ಮಾಡಲಾಗಿರುತ್ತದೆ. 


ಕಡತ ಸಂ: ಎಂಇಡಿ 86 ಎಂ ಎಸ್‌ ಎಥ್‌ 2020 


Ahr 
: ಕೆ”ಸುಧಾಕರ್‌) 


ವೈದ್ಯಕೀಯ ಶಿಕ್ಷಣ ಸಚಿವರು. 


